ಕರ್ನಾಟಿಕ ವಿಧಾನ ಪರಿಷತ್ತು 


ಚುಳಕ್ಳ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 1250 


ಸದಸ್ಯರ ಹೆಸರು 


ಶ್ರೀ ಪಿ.ಆರ್‌.ರಮೇಶ್‌ 
(ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 


09412.2020 


ಉತ್ತರಿಸುವ ಸಚಿವರು 


ಕಂದಾಯ ಸಜಿವರು 


ಪ್ರಶ್ನೆ 


ಉತ್ತರ 


ಕಳೆದ ಮೂರು ವರ್ಷಗಳಿಂದ 
ಕಂದಾಯ ' ಮತ್ತು ಸರ್ವೆ ಇಲಾಖೆ 
ಯಡಿಯಲ್ಲಿ ಸಕಾಲ ವ್ಯವಸ್ಥೆ 
ಯಡಿಯಲ್ಲಿ ದಾಖಲಾದ ಅರ್ಜಿಗಳ 
ಸಂಖ್ಯೆ ಎಷ್ಟು; (ಇಲಾಖೆವಾರು ವಿವರ 
ನೀಡುವುದು) 


ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯ |' 


ಕಳೆದ ಮೂರು ವರ್ಷಗಳಿಂದ ಬೆಂಗಳೂರು ನಗರ ಜಿಲ್ಲೆ 
ವ್ಯಾಪ್ತಿಯ ಸರ್ವೆ' ಇಲಾಖೆಯಲ್ಲಿ ಸಕಾಲ ವ್ಯವಸ್ಥೆಯಡಿಯಲ್ಲಿ 
ಸ್ವೀಕೃತವಾದ ಅರ್ಜಿಗಳ ವಿವರ 


ತಾಲ್ಲೂಕು ಸಿಕೃತವಾದ 
" ಅರ್ಜಿಗಳ ಸಂಖ್ಯೆ 
ಬೆಂಗಳೂರು ಉತ್ತರ 3792 


| 


4989 | 
117178 | 
- 


141090 


ಯಲಹಂಕ 
ಬೆಂಗಳೂರು ಪೂರ್ವ 
ಬೆಂಗಳೂರು ದಕ್ಷಿಣ 


ಕಳೆದ ಮೂರು ವರ್ಷಗಳಿಂದ ಬೆಂಗಳೂರು ನಗರ ಜಿಲ್ಲೆ 
ವ್ಯಾಪ್ತಿಯ ಅಟಲ್‌ಜೀ ಜನಸ್ನೇಹಿ ನಿರ್ದೇಶನಾಲಯದಡಿ ಸಕಾಲ 
ವ್ಯವಸ್ಥೆಯಡಿಯಲ್ಲಿ ಸ್ಮೀಕೃುತವಾದ ಅರ್ಜಿ ಗಳ ವಿವರ 


[ವರ್ಷ 1 ಸ್ನೀಕೃತಿ. 

2018 | 1282049 | 
887686 
439071 


ಆ) [ದಾಖಲಿಸಲ್ಪಟ್ಟ ಅರ್ಜಿಗಳಲ್ಲಿ ಎಷ್ಟು | 
ಅರ್ಜಿಗಳು ವಿಲೇಯಾಗಿವೆ: ಮತ್ತುನಿಲೇ 
ಮಾಡಲು ಬಾಕಿ ಇರುವ ಅರ್ಜಿಗಳ 
ಸಂಖ್ಯೆ ಎಷ್ಟು (ವಿವರ ನೀಡುವುದು) 


ಸಕಾಲ ವ್ಯವಸೆಯಡಿಯಲ್ಲಿ ಸ್ನೀಕೃತವಾಗಿ ವಿಲೆಪಡಿಸಿರುವ ಮತ್ತು 
ಬಾಕಿಯಿರುವ ಅರ್ಜಿಗಳ ವಿವರ | 


ಹ್‌ 


ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯ ಅಟಲ್‌ಜೀ ಜನಸ್ನೇಹಿ 
ನಿರ್ದೇಶನಾಲಯದಡಿಯಲ್ಲಿ ಸಕಾಲ ವ್ಯವಸ್ಥೆಯಡಿಯಲ್ಲಿ | 
ಸ್ಮೀಕೃತವಾಗಿ ವಿಲೆಪಡಿಸಿರುವ ಮತ್ತು ಬಾಕಿಯಿರುವ ಅರ್ಜಿಗಳ 
ವಿವರ 


[ವರ್ಷ ವಿಲೇ ಬಾಕ 
2018 1241510 0 | 

2019 903999 0 

2020 443914 325 

| ಒಟ್ಟು | 2589423 325 


ಇ ನಿಯಮತ ಅವಧಿಯೊಳಗ ವವ 


ಮಾಡದೆ ಬಾಕಿ ಇರುವ ಅರ್ಜಿಗಳ ಬಗ್ಗೆ 
ಸರ್ಕಾರ ಕೈಗೊಂಡ ಕ್ರಮವೇನು? 
(ವಿವರ ನೀಡುವುದು) 


ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯ ಸರ್ವೆ ಇಲಾಖೆಯಲ್ಲಿ. ಸಕಾಲ | 
ವ್ಯವಸ್ನೆಯಡಿಯಲ್ಲಿ ಸ್ಟೀಕೃತವಾದ ಎಲ್ಲ ಅರ್ಜಿಗಳನ್ನು | 
ವಿಲೇವಾರಿ ಮಾಡಲಾಗಿದ್ದು, ಯಾವುದೇ ಅರ್ಜಿಗಳು 
ಬಾಕಿಯಿರುವುದಿಲ್ಲ. 


ಜಿಲ್ಲೆಗಳಲ್ಲಿ ನಾಗರೀಕರು ಸಕಾಲ ಸೇವೆಯಡಿ ವಿವಿಧ 
ನಾಡಕಛೇರಿ ಸೇವೆಗಳಿಗಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ಸಕಾಲ 
ಅವಧಿಯೊಳಗೆ ವಿಲೇವಾರಿ ಮಾಡದೇ, ಬಾಕಿ ಉಳಿಸಿಕೊಂಡಿರುವ 
ಅರ್ಜಿಗಳನ್ನು ಖುದ್ಮಾಗಿ ಸಂಬಂಧಿಸಿದ ತಹಶೀಲ್ಮಾರರೊಂದಿಗೆ 
ಚರ್ಚಿಸಿ ಕೂಡಲೇ ವಿಲೇವಾರಿ ಮಾಡಲು ಸಂಬಂಧಿಸಿದ ಅಧಿಕಾರಿ 
ಗಳಿಗೆ ಅಗತ್ಯ ನಿರ್ದೇಶನ ನೀಡಲು ಹಾಗೂ ವಿಳಂಬವಾಗಿ ಮಿಲೇ 
ಮಾಡದೇ ಬಾಕಿ ಉಳಿಸಿಕೊಂಡಿರುವ ಸಂಬಂಧಿಸಿದ ತಹಶೀಲ್ಕಾರ್‌/ 
ಉಪತಹಶೀಲ್ಮಾರರುಗಳಿಗೆ ಕರ್ನಾಟಿಕ ಸಕಾಲ ಸೇವೆಗಳ 
ಅಧಿನಿಯಮ-2011 (ರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ 
ಅಧಿನಿಯಮ 2011 ರಡಿ ನಮೂನೆ ಉ-4 ರನ್ಯಯ ಕಾರಣ ಕೇಳಿ 
ನೋಟೀಸ್‌ ನ್ನು ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರಿ! ಮೇಲ್ಮನವಿ 
ಅಧಿಕಾರಿ ಮತ್ತು ಶಿಸ್ತು ಪ್ರಾಧಿಕಾರಿಯಿಂದ ಜಾರಿ ಮಾಡಿ ಶಿಸ್ತು 
ಕ್ರಮ ಜರುಗಿಸಿ ವರದಿಯನ್ನು ನಿರ್ದೇಶನಾಲಯಕ್ಕೆ ಕಳುಹಿಸಲು 
ತಿಳಿಸಿ, ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನಾಲಯದಿಂದ 
ಪತ್ರವನ್ನು ಬರೆಯಲಾಗುತ್ತಿದೆ. 


A | 
| RS 


ಕಂದಾಯ ಸಚಿವರು 


